ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರಾಷ್ಟ್ರೀಯ ಹೆದ್ದಾರಿ 6ರ ಕಾಮಗಾರಿಗಳ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 


593 (638) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಷ್ಟೀಯ ಹೆದ್ಮಾರಿ 6ರ ಬೈಂದೂರು-ತಲಪಾಡಿ, ಹೆದ್ದಾರಿ ಕಾಮಗಾರಿಗಳು ಪೂರ್ಣಗೊಳ್ಳವುದು 
ಯಾವಾಗ; ಕಾಮಗಾರಿ ಪೂರ್ಣಗೊಳ್ಳವ ವರ್ಷ ಯಾವುದು; ನಿಗದಿಗೊಳಿಸಿದ ಸಮಯ ಎಷ್ಟು ; (ವಿವರ 
ನೀಡುವುದು) 


(ಆ) ರಾಷ್ಟ್ರೀಯ ಹೆದ್ಮಾರಿ 6ರಲ್ಲಿ ಎಷ್ಟು ಪ್ಲೈಓವರ,ಳು ರಚನೆಗೊಳ್ಳಲಿದೆ; ಪೂರ್ಣಗೊಂಡ 
ಪ್ಲೈಓವರ,ಳಾವುವು; (ವಿವರ ನೀಡುವುದು) 


(ಇ) ಪಂಪ್‌ವೆಲ್‌ ಪೈಓವರ್‌ ಪೂರ್ಣಗೊಂಡಿದೆಯೆೇಳ; ಈ ಕಾಮಗಾರಿ ಯಾವಾಗ ಪ್ರಾರಂಭಗೊಂಡಿತ್ತು; 
ವವರ ನೀಡುವುದು; ಈ ಪ್ಲೈಓವರ್‌ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದು, ಅಪಘಾತಗಳು 
ಸಂಭವಿಸುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) 


(ಈ) ಹೆದ್ಮಾರಿ 66ರ ಕಾಮಗಾರಿ ಯಾವ ಗುತ್ತಿಗೆದಾರರಿಗೆ ಒದಗಿಸಲಾಗಿದೆ; ಕಳಪೆ ಕಾಮಗಾರಿಗಳ ಬಗ್ಗೆ 
ಸರ್ಕಾರ ಕೈಗೊಂಡ ಕ್ರಮಗಳೇನು ? (ವಿವರ ನೀಡುವುದು) 


